ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ . : 89 - 

ಸದಸ್ಯರ ಹೆಸರು ಸ ಶ್ರೀ ಗೋವಿಂದರಾಜು (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ x 1 07.03.2022 

ಉತ್ತರಿಸುವ ಸಚಿವರು | ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಉತ್ತರ £ 
ಿಕ್ಷೆಯಲ್ಲಿ ಪಸ್ತುತ ಇಟ್ಛಾರೆಯಾಗಿ 3ನ ಯಾದ 
ಸಿದ್ದಪಡಿಸುವ ನೌಕರರು ಕಾರ್ಯನಿರ್ವಹಿಸುತ್ತಿದ್ದು, ತಾಲ್ಲೂಕುವಾರು ವಿವರ 
ಕೆಳಕಂಡಂತಿದೆ. 


ಪಶ್ನೆ 
ಕೋಲಾರ ಜಿಲ್ಲೆಯಲ್ಲಿ ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಬಿಸಿಯೂಟ 
ಸಿದ್ದಪಜಿಸುವ ನೌಕರರ" ಸಂಖ್ಯೆ ಎಷ್ಟು 
(ತಾಲ್ಲೂಕುವಾರು . ವಿವರಗಳನ್ನು | 
ಒದಗಿಸುವುದು) 


ಕೋಲಾರ 


|] ಶ್ರೀನಿವಾಸಪುರ 555 


ಆ) ನೌಕರರಿಗೆ ಕನಿಷ್ಠ ವೇತನ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಕಾರ್ಯ 
ನೀಡಲಾಗುತ್ತಿದೆಯೇ; ಇಲ್ಲದಿದ್ದಲ್ಲಿ ಸರ್ಕಾರ | ನಿರ್ವಹಿಸುತ್ತಿರುವ ಮುಖ್ಯ ಅಡುಗೆಯವರಿಗೆ ಮಾಸಿಕ ರೂ 2700/- ಮತ್ತು 
ಇವರಿಗೆ ಕನಿಷ್ಠ ವೇತನ ನೀಡಲು ಇರುವೆ | ಸಹಾಯಕ ಅಡುಗೆಯವರಿಗೆ ಮಾಸಿಕ ರೂ 2600/- ಗೌರವ 
ತೊಂದರೆಯೇನು; ಸಂಭಾವನೆಯನ್ನು ಪಾಪತಿಸಲಾಗುತ್ತಿದೆ. 


ಮಧ್ಯಾಹ್ನ ಉಪಹಾರ ಯೋಜನೆಯು ಕೇಂದ್ರ ಪುರಸ್ಕೃತ 
ಯೋಜನೆಯಾಗಿದ್ದು, ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ 
ಯೋಜನೆಯನ್ನು ಅನುಷ್ಠಾನ ಮಾಡಲಾಗುತ್ತಿದೆ. ಮಧ್ಯಾಹ್ನ ಉಪಹಾರ 
ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಅಡುಗೆ ಸಿಬ್ಬಂದಿಗಳನ್ನು 
ಅರೆಕಾಲಿಕವಾಗಿ ಕರಾರಿನ ಮೇರೆಗೆ ನೇಮಕಮಾಡಿಕೊಳ್ಳುವುದರಿಂದ ಹಾಗೂ 
ಸದರಿ ಸಿಬ್ಬಂದಿಗಳು ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟವನ್ನು 
| ತಯಾರಿಸಲು ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದು, ಪೂರ್ಣಾವಧಿಗೆ ಕರ್ತವ್ಯ 
ನಿರ್ವಹಿಸದ ಕಾರಣ ಅಡುಗೆ ಸಿಬ್ಬಂದಿಗಳಿಗೆ ಕನಿಷ್ಠ ವೇತನ ಕಾಯ್ದೆಯಲ್ಲಿ 
ಇತರೆ ನೌಕರರಿಗೆ ನಿಗದಿಪಡಿಸಲಾಗಿರುವ ಸಮಾನಾಂತರ ಸಂಭಾವನೆಯನ್ನು 
ನೀಡಲು ಅವಕಾಶವಿರುವುದಿಲ್ಲವೆಂದು ಏವಿಧ ನ್ಯಾಯಾಲಯ ಪ್ರಕರಣಗಳ 


“A pS ಸ 


ತೀರ್ಪನ್ನು ಆಧಾರಿಸಿ ಕೇಂದ್ರ ಸರ್ಕಾರದಿಂದ ಸ್ಪಷ್ಟೀಕರಣ ನೀಡಲಾಗಿದೆ. 
ಆದಕಾರಣ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಅಡುಗೆ ಸಿಬ್ಬಂದಿಗಳಿಗೆ ಕನಿಷ್ಠ. ವೇತಪ ಕಾಯ್ದೆಯಂತೆ 
ಸಂಭಾವನೆಯನ್ನು ನೀಡಲು ಅವಕಾಶವಿರುವುದಿಲ್ಲ. 

ಮಧ್ಯಾಹ್ನ ಉಪಹಾರ ಯೋಜನೆಯು ಕೇಂದ್ರ ಪುರಸ್ಕೃತ 
ಯೋಜನೆಯಾಗಿದ್ದು, ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ 
ಯೋಜನೆಯನ್ನು ಅನುಷ್ಠಾನ ಮಾಡಲಾಗುತ್ತಿದೆ. ಮಧ್ಯಾಹ್ನ ಉಪಹಾರ 
ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ : ಅಡುಗೆ ಸಹಾಯಕರು 
| ಶಾಠೆಗಳಲ್ಲಿ ಪೂರ್ಣಾವಧಿಗೆ ಕರ್ತವ್ಯ ನಿರ್ವಹಿಸುವುದಿಲ್ಲ. ಅಡುಗೆ 
ಸಹಾಯಕರನ್ನು ಅರೆಕಾಲಿಕವಾಗಿ ಕರಾರಿನ ಮೇರೆಗೆ 
ನೇಮಸಿಕೊಳ್ಳಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಸವರಿ ರವರನ್ನು 
ಖಾಯಂಗೊಳಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ' 


ಇಪಿ.1 ಎಂಎಂಎಸ್‌ 2022 . - 
K / $4 
ಪ್ರಾ ಶು ಪ್ರೌಢಶಿಕ್ಷಣ ಹಾಗೂ 


ಸಕಾಲ ಸಚಿವರು 


ಕನಿಷ್ಠ 10 ವರ್ಷ ಸೇವೆ ಸಲ್ಲಿಸಿರುವ 
ಅ) |ಪೌಕರರನ್ನು ಖಾಯಂ' ಮಾಡುವ 
ಉದ್ದೇಶ ಸರ್ಕಾರ ಹೊಂದಿದೆಯೇ? 


